ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ವಿಶ್ವೇಶ್ವರಯ್ಯ ಮ್ಯಾಪಾರ ಉತ್ತೇಜನ ಕೇಂದ್ರ ಸ್ಥಾಪನೆ ಉದ್ದೇಶ ಹಾಗೂ ಮಹತ್ವದ ಬಗ್ಗೆ 
ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು :- 


922(1149) ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ:- 


(ಅ) ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ TPO ವನ್ನು ಯಾವಾಗ ಸ್ಥಾಪನೆ ಮಾಡಲಾಯಿತು; 
ಇದರ ಧೇಯೋದ್ದೇಶಗಳೇನು; (ವಿವರವಾದ ಮಾಹಿತಿ ನೀಡುವುದು) 


(ಆ) ಕಸ್ತೂರಿ ಬಾ ರಸೆಯಲ್ಲಿರುವ ಸ್ವಂತ ಕಟ್ಟಡದ ಕೇಂದ್ರ ಕಛೇರಿಯನ್ನು ಶಾಂತಿನಗರದ ಬಾಡಿಗೆ 
ಕಟ್ಟಿಡಕ್ಕೆ ಸ್ಥಳಾಂತರಿಸಲು ಕಾರಣಗಳೇನು; (ವಿವರವಾದ ಮಾಹಿತಿ ನೀಡುವುದು) 


(ಇ) ಶಾಂತಿನಗರದ ಕಛೇರಿಯ ವಾರ್ಷಿಕ ಬಾಡಿಗೆ ಎಷ್ಟು; ಈಗಾಗಲೇ ಎಷ್ಟು ಹಣ ಪಾವತಿ ಮಾಡಲಾಗಿದೆ; 
ಈ ಹಣದಲ್ಲಿ ಕಸೂರಿ ಬಾ ರಸ್ತೆಯಲ್ಲಿ ಸುಸಜ್ಜಿತ ಸ್ವಂತ ಕಟ್ಟಡವನ್ನು ನಿರ್ಮಿಸಬಹುದಿತ್ತಲ್ಲವೇ; 
(ವಿವರವಾದ ಮಾಹಿತಿ ನೀಡುವುದು) 


(ಈ) ರಾಜ್ಯದಲ್ಲಿ ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ (TP ದಲ್ಲಿರುವ ಆಸ್ತಿಗಳು ಎಷ್ಟು; 
ಅವುಗಳು ಎಲ್ಲೆಲ್ಲಿ ಇವೆ; ಅವುಗಳ ಇವತ್ತಿನ ಮೌಲ್ಯವೇನು; ಇವುಗಳನ್ನು ಯಾರಾದರೂ ಒತ್ತುವರಿ 
ಮಾಡಿದ್ದಾರೆಯೆಳಿ (ವಿವರವಾದ ಮಾಹಿತಿ ನೀಡುವುದು) 


(ಉ) ಕಳೆದ 3 ವರ್ಷಗಳಲ್ಲಿ ಈ ಸಂಸ್ಥೆಯು ಖರ್ಚ ಮಾಡಿದ ಹಣವೆಷ್ಟು; ಮೂರು ವರ್ಷಗಳಲ್ಲಿ ಸಂಸ್ಥೆಯ 
ಕೊಡುಗೆ ಏನು; ಯಾವ ಯಾವ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ? (ವಿವರವಾದ ಮಾಹಿತಿ 
ನೀಡುವುದು) 


